ಬಗ್ಗೆ ನಮಗೇನು ಗೊತ್ತು? 


ಸಾರ್ಸ್‌-ಕೋವಿ-2 ಮಾನವ ದೇಹಕ್ಕೆ 
ಸೋಂಕನ್ನು ಹೇಗೆ ಉಂಟುಮಾಡುತ್ತದೆ? 
ಯಾವ ಅಂಶಗಳು ಸೋಂಕಿಗೆ 
ಪೂರಕವಾಗುತ್ತವೆ ಅಥವಾ 
ಅಡ್ಲಿಯಾಗುತ್ತವೆ? ರೋಗದ ಚಿಹ್ನೆಗಳು 
ಮತ್ತು ರೋಗ ಲಕ್ಷಣಗಳಲ್ಲ ಅಂತಹ 
ವ್ಯಾಪಕ ವ್ಯತ್ಯಾಸವನ್ನು ನಾವು ಏಕೆ 
ನೋಡುತ್ತೇವೆ? ಸಾರ್ಸ್‌-ಕೋವಿ-2 
ಮಕ್ಕಳ ಮೇಲೆ ಪರಿಣಾಮ 
ಜರುತ್ತದೆಯೇ? ಮತ್ತು 
ಕೋವಿಡ್‌-!9 ಎಷ್ಟು ಮಾರಣಾಂತಿಕ? 


ರ್ನ್‌-ಕೋವಿ-2 ಒಂದು ವರಾಣು. 
y ೧) 2) 
೧ ವೈರಾಣುಗಳು ನಮ್ಯ ದೇಹದಲ್ಲನ 


ಕೆಲವು ಜೀವಕೋಶಗಳ (ಆತಿಥೇಯ 
ಕೋಶಗಳು ಎಂದು ಕರೆಯಲ್ಲಡುವ) 
ಮೇಲ್ಕೈಗಳಗೆ ಅಂಟಕೊಳ್ಳಬಲ್ಲ ಬಹಳ ಸಣ್ಣ 
ಕಣಗಳಾಗಿವೆ. ವೈರಾಣುವಿನ ಮೇಲ್ಮೈಯ 
ಒಂದು ಭಾಗದ ಆಕಾರವು ಜೀವಕೋಶದ 
ಮೇಲ್ಮೈಯ ಒಂದು ಭಾಗದ ಆಕಾರಕ್ಕೆ 
ಹೊಂದಿಕೆಯಾದರೆ ಮಾತ್ರ ಅಂಟಕೊಳ್ಳುವಿಕೆ 
ಸಂಭವಿಸುತ್ತದೆ. ಈ ಅಂಟಕೊಳ್ಳುವಿಕೆಯು 
ಪರಿಣಾಮಕಾರಿಯಾಗಿ ಸಂಭವಿಸಿದಾಗ ಮಾತ್ರ 
ವೈರಾಣು ಕಣವು ಕೋಶದೊಳಗೆ ಪ್ರವೇಶಿಸ- 
ಬಹುದು. ಒಮ್ಮೆ ಒಳಗೆ ಪ್ರವೇಶಿಸಿದರೆ. 
ವೈರಾಣುವಿನ ಒಳಗಿರುವ ಅನುವಂಶಿಕ 
ಮಾಹಿತಿಯನ್ನು (ಉದಾಹರಣೆಗೆ, ಸಾರಸ್‌್‌- 
ಕೋವಿ-2ನಲ್ಲನ ಆರ್‌ಎನ್‌ಎ (RNA)) 
ಜೀವಕೋಶದ ಜೀವರಾಸಾಯನಿಕ 
ಪ್ರಕ್ರಿಯೆಗಳ೦ದ ಕಾರ್ಯರೂಪಕ್ಕೆ ತರಲಾಗುತ್ತದೆ. 
ಇದು ಈ ಪ್ರಕ್ರಿಯೆಗಳ ಪುನರ್ನಿರ್ದೇಶನಕೆ 
ಕಾರಣವಾಗಿ ವೈರಾಣು ಕಣದ ಅನೇಕ 


ಸತ್ಯಜತ್‌ ರಥ್‌ 


ಪ್ರತಿಗಳನ್ನು ತಯಾರಿಸಲು ಮತ್ತು ಜೋಡಿಸಲು 
ಎಡೆಮಾಡಿಕೊಡುತ್ತದೆ. ಠ ಪ್ರತಿಗಳು ನಂತರ 
ಸೋಂಕಿತ ಕೋಶದಿಂದ (ಹಲವುಬಾರಿ 
ಸತ್ತೇಹೋಗುವ) ಹೊರಹೊಮ್ಮಿ ಸುತ್ತಲೂ 
ಚಲಅಸಬಹುದು. ತದನಂತರ ಇವು ಇನ್ನೂ 
ಅನೇಕ ಹೊಸ ಕೋಶಗಳಗೆ ಅಂಟಕೊಂಡು 
ಈ ಇಡೀ ಚಕ್ರವನ್ನು ಮತ್ತೆ 
ಪ್ರಾರಂಭಸುವುದಲ್ಲದೆ. ತಾವು ಅಂಟಕೊಂಡ 
ಕೋಪದ ಗಾತ್ರ ವಿಸ್ತರಣೆಯನ್ನೂ ಮಾಡುತ್ತವೆ. 


ಸೋಂಕಿನ ಸ್ಥಾಪನೆ 

ಸಾರ್ಸ್‌-ಕೋವಿ-2 ಕಣಗಳು ಸಾಮಾನ್ಯವಾಗಿ. 
ಮೂಗು ಮತ್ತು ಬಾಯಿಯ ಮುಖಾಂತರ 
ಶ್ವಾಸನಾಳಕ್ಷೆ ಸೇರುವ ಮೂಲಕ ದೇಹವನ್ನು 
ಪ್ರವೇಶಿಸುತ್ತವೆ. ಆದ್ದರಿಂದ ಈ ಶ್ವಾಸನಾಳದ 
ಮೇಲ್ಪದರ ಕೋಶಗಳೇ ಅವುಗಳು 
ಭೇಟಯಾಗುವ ಮತ್ತು ಸೋಂಕನ್ನುಂಟು- 
ಮಾಡುವ ಮೊದಲ ಕೋಶಗಳಾಗಿವೆ. ಇದರಿಂದ 
ದೇಹದ ಪ್ರತಿರಕ್ಷಣಾ ಪ್ರತಿಕ್ರಿಯೆಯು 
ಮಿತಿಯಾಗುತ್ತದೆ ಮತ್ತು ಈ ಸೋಂಕು 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 33 


ತಾಣಗಳನ್ನು ನಿಗ್ರಹಿಸುತ್ತದೆ. ಹೆಚ್ಚನ 
ಸಂಖ್ಯೆಯ ಶೇ ಸೋಂಕು ತಾಣಗಳು 
ಶ್ಲಾಸನಾಳದ ಕಾರ್ಯನಿರ್ವಹಣಿಗೆ 
ಸಮಸ್ಯೆಗಳನ್ನು ಉಂಟುಮಾಡಬಹುದು. 
ವೈರಾಣು ಕಣಗಳು ಈ ತಾಣಗಳಂದ 
ದೇಹದ ಉ೪೬ದ ಭಾಗಗಳಗೂ ಹರಡಿ, 
ಇತರ ಭಾಗಗಕಲ್ಪ್ಲನ ಕೋಶಗಳಆಗೂ 
ಸೋಂಕನ್ನುಂಟುಮಾಡುವ ಮೂಲಕ 
ಸಮಸ್ಯೆಯನ್ನು ಹೆಚ್ಚಿಸಬಹುದು. 


ವೈರಾಣುವಿನಿಂದ ನಮಗೆ ಸೋಂಕು 
ಉಂಬಲಾಗಲು ಎರಡು ಅಂಶಗಳು 
ಸಹಕಾರಿಯಾಗುತ್ತವೆ. ಗುರಿ ಕೋಶಪಗಟಳಗೆ 
ಬಹಳ ಪರಿಣಾಮಕಾರಿಯಾಗಿ ಅಂಟಕೊಳ್ಳುವ 
ವೈರಾಣು ಕಣಗಳ ಸಾಮರ್ಥ್ಯ. ಮತ್ತು 
ವಿವಿಧ ಕೋಶ ಪ್ರಕಾರಗಳ 
ಜೀವರಾಸಾಯನಿಕ ಪ್ರಕ್ರಿಯೆಗಳ೦ದ 
ವೈರಾಣು RNAಸಿಯ ಉಪಯುಕ್ತತೆ. 
ಯಾವುದೇ ಸೋಂಕಿತ ಕೋಶ ಪ್ರಕಾರದಿಂದ 
ಹೊಸ ವೈರಾಣು ಕಣಗಳು ತಯಾರಾಗುತ್ತವೆ 
ಎಂದು ಖಚಿತಪಡಿಸಿಕೊಳ್ಳಲು ಎರಡನೆಯ 
ಅಂಶವು ಸಹಾಯ ಮಾಡುತ್ತದೆ. ಸಾರ್ಸ್‌ - 
ಕೋವಿ-2 ವಿಷಯದಲ್ಲ ಎರಡೂ 
ಅಂಶಗಳೂ ಸತ್ಯವೇ- ಅದು ಬಹಳ 
ಪರಿಣಾಮಕಾರಿಯಾಗಿ ಅಂಟಕೊಳ್ಳುತ್ತದೆ 
ಮತ್ತು ಬಹುತೇಕ ಎಲ್ಲಾ ಕೋಶ 
ಪ್ರಕಾರಗಳಲ್ಲೂ ಬೆಕೆಯುತ್ತದೆ. ಎರಡು 
ಅಂಶಗಳು ಸೋಂಕನ್ನು ತಡೆಯಬಹುದು. 
ವೈರಾಣು ದೇಹದೊಳಗೆ ಪ್ರವೇಶಿಸದಂತೆ 
ತಡೆಯುವುದು ಅದರಲ್ತ್ಲ ಒಂದು ಎಂಬುದು 
ಸ್ಪಷ್ಟವಾಗುತ್ತದೆ. ಇದೇ ಕಾರಣಕ್ಕೆ ದೈಹಿಕ 
ಅಂತರ ಕಾಪಾಡುಕೊಳ್ಳುವಿಕೆ, ಮುಬಖ- 
ಗವಸುಗಳ ಬಳಕೆ ಮತ್ತು ಆಗಾಧ್ದೆ ಕೈ 
ತೊಳೆಯುವುದು ಮುಂತಾದ ಕ್ರಮಗಳನ್ನು 
ಪಿಫಾರಸು ಮಾಡಲಾಗಿದೆ. ಎರಡನೆಯದಾಗಿ 
ದೇಹದಲ್ಲ ಠಗಾಗಲೇ ಇರುವ, ನಿರ್ದಿಷ್ಟವಾಗಿ 
ಸಾರ್ಸ್‌-ಕೋವಿ-2 ವಿರುದ್ಧದ, 
ರೋಗನಿರೋಧಕ ಶಕ್ತಿಯು ವೈರಾಣುವು 
ಕೋಶಗಳಗೆ ಪರಿಣಾಮಕಾರಿಯಾಗಿ 
ಅಂಟಕೊಳ್ಳದಂತೆ ಮತ್ತು ಆ ಮೂಲಕ 
ಕೋಶಗಳನ್ನು ಪ್ರವೇಶಿಸದಂತೆ 
ನಿಯಂತ್ರಿಸುತ್ತದೆ. ಆಶಾದಾಯಕವಾಗಿ 
ಹೇಳುವುದಾದರೆ, ಒಂದು 
ಪರಿಣಾಮಕಾರಿಯಾದ ವ್ಯಾಕ್ಟಿನೇಷನ್‌ 
ಮಾಡುವುದು ಇದನ್ನೇ. 


ಸೋಂಕಿನ ಲಕ್ಷಣಗಳು ಮತ್ತು ಚಿಹ್ನೆಗಳು 
ಆಶ್ಚರ್ಯಕರವಾಗಿ, ಬಹುತೇಕ ಸೋಂಕನ 
ಲಕ್ಷಣಗಳು ಮತ್ತು ಚಿಹ್ನೆಗಳು ವಾಸ್ತವವಾಗಿ. 
ದೇಹವು ಸೋಂಕಿಗೆ ಪ್ರತಿಕ್ರಿಬುಸುವುದರಿಂದ 
ಉಂಟಾಗುವ ಲಕ್ಷಣಗಳು ಮತ್ತು ಚಿಹ್ನೆಗಳೇ 
ಆಗಿವೆ! ಸಾರ್ಸ್‌-ಕೋಪವಿ-2 ಶ್ವಾಸನಾಳದ 
ಮೂಲಕ ಪ್ರವೇಶಿಸುವುದರಿಂದ, ಹೆಚ್ಚನ 
ಆರಂಭಕ ಲಕ್ಷಣಗಳು (ಎಲ್ಲಾ ಅಲ್ಲದಿದ್ದರೂ) 


ಶ್ವಾಸನಾಳಕ್ಷೇ ಸಂಬಂಧಿಸಿರುತ್ತವೆ. 
ಶ್ವಾಸನಾಳದ ಒಳಪದರದ ಕೋಶಗಳ 
ಸೋಂಕು ಕಿರಿಕಿರಿ ಮತ್ತು ಕೆಮ್ಮನ್ನು 
ಉಂಟುಮಾಡುತ್ತದೆ. ಮೇಲ್ಲಾಗದ 
ಶ್ವಾಸನಾಳವು ವ್ಯಾಪಕವಾಗಿ ಸೋಂಕಿಗೆ 
ಒಳಗಾಗುತ್ತದೆಯೋ ಇಲ್ಲವೋ ಎಂಬುದರ 
ಆಧಾರದ ಮೇಲೆ, 'ಪೀತ' (ಇದು 
ಎಷ್ಟರಮಟ್ಟಗೆ ಇರುತ್ತದೆಂದರೆ, 
ಶ್ವಾಸನಾಳದಿಂದ ಬಹಳಷ್ಟು ದ್ರವಗಳು 
ಹೊರಬಂದು ಮೂಗು ಮತ್ತು ಗಂಟಲುಗಳ 
ಮೂಲಕ ಸೋರಿಕೆಯಾಗುತ್ತವೆ!) 
ಉಂಲಾಗಬಹುದು ಅಥವಾ ಆಗದೆಯೂ 
ಇರಬಹುದು. ದೇಹದ ತಾಪಮಾನ 
ನಿಯಂತ್ರಣ ವ್ಯವಸ್ಥೆಯನ್ನು ಮರು- 
ಹೊಂದಿಸುವ ಮೂಲಕ, ಅಂದರೆ ಜ್ವರವನ್ನು 
ಮರು-ಹೊಂದಿಸುವ ಮೂಲಕ, 
ವೈರಾಣುವಿಗೆ ಪ್ರತಿಕ್ರಿಬುಸುವುದು ಅದರ 
ಹಲವು ವಿಧಾನಗಕಲ್ಲ ಒಂದು. ಈ 
ಮರುಹೊಂದಿಸುವಿಕೆಯಲ್ಲ ಸಾಕಷ್ಟು 
ವ್ಯತ್ಯಾಸಗಳಾಗುವುದರಿಂದ ಈ 
ರೋಗಲಕ್ಷಣದಲ್ಲಯೂ ಸಹ ಕಡಿಮೆ 
ಪ್ರಮಾಣದ ಜ್ವರದಿಂದ ಹಿಡಿದು ತೀವ್ರ ಜ್ವರದ 
ವರೆಗೆ ವ್ಯತ್ಯಾಸವಾಗಬಹುದು. 
ಶ್ವಾಸನಾಳಗಳು ಮತ್ತು ಶ್ಲಾಸಕೋಶಪಗಳಕಲ್ಲ 


ವೈರಾಣುವಿನ ವ್ಯಾಪಕ ಬೆಳವಣಿಗೆ ಮತ್ತು 
ಅದಕ್ಕೆ ದೇಹದ ಪ್ರತಿಕ್ರಿಯೆಯ ಕಾರಣದಿಂದ 
ಶ್ವಾಸನಾಳದ ಸಹಜ ಕಾರ್ಯನಿರ್ವಹಣೆಯ 
ಮೇಲೆ ಪರಿಣಾಮ ಬೀರಿ ಉಸಿರಾಟದ 
ತೊಂದರೆ ಉಂಟುಮಾಡುತ್ತದೆ. ಈ ಎರಡೂ 
ಪ್ರಕ್ರಿಯೆಗಳು ಶ್ವಾಸನಾಳಗಳು ಮತ್ತು 
ಶ್ವಾಸಕೋಶಗಳನ್ನು ಮೀರಿ ನಿಂತಾಗ, ಇತರ 
ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ (ಚಿತ್ರ 1 
ನೋಡಿ). ವೈರಾಣುವು ದೇಹದಲ್ಲ ಎಲ್ಲ ತನ್ನು 
ಅಧಿಪತ್ಯ ಸ್ಥಾಪಿಸುತ್ತದೆ ಮತ್ತು ಅದಕ್ಕೆ ದೇಹದ 
ಪ್ರತಿಕ್ರಿಯೆಯು ಎಷ್ಟು ವ್ಯಾಪಕವಾಗಿರುತ್ತದೆ 
ಎಂಬುದರ ಆಧಾರದ ಮೇಲೆ ಈ ಲಕ್ಷಣಗಳು 
ಬದಲಾಗುತ್ತವೆ. ಇದನ್ನು ಹೀಗೂ 
ಹೇಳಬಹುದು, ಯಾವ ಅಂಗಗಳು ಹೆಚ್ಚು 
ಬಾಧಿತವಾಗಿದೆ ಎಂಬುದರ ಮೇಲೆ 
ಸೋಂಕಿನ ಲಕ್ಷಣಗಳು ಮತ್ತು ಚಿಹ್ನೆಗಳು 
ಅವಲಂಜತವಾಗಿರುತ್ತವೆ. 


ಸಾರ್ಸ್ನ್‌-ಕೋವಿ-2 ವೈರಾಣುವಿನ ವಿಭಿನ್ನ 
ಅನುವಂಶಿಕ ತಆಗಳು ಹೆಚ್ಚು ಅಥವಾ ಕಡಿಮೆ 
ತೀವ್ರತೆಯ ಕಾಲಯುಲೆಗೆ ತಾರಣವಾಗುತ್ತವೆ 
ಎಂಬುದಕ್ಕೆ ಈವರೆಗೆ ಯಾವುದೇ 
ಪುರಾವೆಗಳಲ್ಲ. ಪ್ರಸ್ತುತ. ಅನಾರೋಗ್ಯದಲ್ಲನ 
ಹೆಚ್ಚನ ವ್ಯತ್ಯಾಸವು ವೈರಾಣುವಿಗಿಂತ ಜನರ 


ಸಾಮಾನ್ಯ ಲಕ್ಷಣಗಳು 
ಜರ 
ಸುಸು 

0 ಉಸಿರಾಟ ವ್ಯವನ್ಥೆ 


ಒಣ ಕೆಮ್ಮು 
ಉಸಿರುಗಟ್ಟುವುದು 
ಗಂಟಲ ಕೆರೆತ* 
ಮೂಗು ಸೋರುವುದು* 
ಸೀಮು* 


ಈ ರಕ್ತಪರಿಚಲನಾ ವ್ಯವಸ್ಥೆ 
ತಗ್ಗಿದ ಬಳ 
ರಕ್ತಕಣಗಳ ಸಂಖ್ಯೆ* 


© ಮೂತ್ರಜನಕಾಂಗಗಳು 
ಕುಗ್ಗಿದ ಕಾರ್ಯಃ 


© ಕರುಳುಗಳು 
ಭೇದಿ* 
*-ಸಾಮಾನ್ಯವಲ್ಲ 


ಚಿತ್ರ 1. ವೈರಾಣುವು ದೇಹದಲ್ಲ ಎಲ್ಲ ತನ್ನ ಅಧಿಪತ್ಯ ಸ್ಥಾಪಿಸುತ್ತದೆ ಮತ್ತು ಅದಕ್ಕೆ ದೇಹದ ಪ್ರತಿಕ್ರಿಯೆಯು 
ಎಷ್ಟು ವ್ಯಾಪಕವಾಗಿರುತ್ತದೆ ಎಂಬುದರ ಆಧಾರದ ಮೇಲೆ ಈ ಲಕ್ಷಣಗಳು ಬದಲಾಗುತ್ತವೆ. 


ಕೃಪೆ: Adapted from an image by Mikael Haggstrbm, Wikimedia Commons. URL: https://commons. 
wikimedia.org/wiki/File:Symptoms_of _coronavirus_disease _2019.svg. License: CC-0. 


34 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಕೋಪಿಡ್‌-1೨ ಇತರ ವೈರಾಣು ಸೋಂಕುಗಳಗಿಂತ ಹೇಗೆ ನ್ನವಾಗಿದೆ? 


ಕೋವಿಡ್‌-19ನ 'ಸೋಂ೦ಕನ ಸಾವಿನ ಪ್ರಮಾಣ'ದ ಲೆಕ್ಲಾಚಾರವನ್ನು 
ನೋಡಿದಾಗ, ಕಾಲಅಕ ಜ್ಟರ ಅಥವಾ ಇನ್ನು ಯೆನ್ನಾಕ್ಷಿಂತ ಅದು ಹೆಚ್ಚು 
'ಅಪಾಯಕಾರಿ' ಎಂದಾಗುತ್ತದೆ. ಈ ಸೋಂಕುಗಳನ್ನುಂಟು-ಮಾಡುವ 
ವೈರಾಣುಗಳು ಸಮಾನವಾಗಿ ಸಾಂಕ್ರಾಮಿಕವಾಗಿರುವ 
ಸಾಧ್ಯತೆಯುದ್ದರೂ, ಅವು ನಿಜವಾಗಿ ಎಷ್ಟು 'ಸಾಂಕ್ರಾಮಿಕ' ಎಂಬುದು 
ಒಂದು ಜನಸಮೂಹವು ಎಷ್ಟರಮಟ್ಟಗೆ ಸೋಂಕಗೆ ಒಳಗಾಗಬಹುದು 
ಎಂಬುದರ ಮೇಲೆ ಸಹ ಅವಲಂಜತವಾಗಿರುತ್ತದೆ. ನಮ್ಮಲ್ಲ ಅನೇಕರು 
ಅದಾಗಲೇ ಒಂದೇ ತರಹದ ಹಲವು ವೈರಾಣುಗಳಗೆ 
ಒಡ್ಡಿಕೊಂಡಿರುವುದರಿಂದ., ಕಾಲಕ ಜ್ವರಕ್ಕೆ ಸ್ರಲ್ಪ್ಲಮಟ್ಟಗೆ 
ನಿರೋಧಕರಾಗಿರುತ್ತಾರೆ. ಆದರೆ ಕೋವಿಡ್‌-1೨ರ ವಿಷಯದಲ್ಪ ಹಾಗೆ 
ಕಂಡುಬರುವುದಿಲ್ಲ. ಇದು ಸಾರ್ಸ್‌-ಕೋವಿ-2 ಹರಡುವಿಕೆಯ 
ನಿಜವಾದ ಪ್ರಮಾಣವನ್ನು ಹೆಚ್ಚಿಸುವ ಸಾಧ್ಯತೆಯುದೆ. ಮತ್ತೊಮ್ಮೆ, ಇದೇ 
ಕಾರಣಕ್ಕೇ ಕೋವಿಡ್‌-19 ಸೋಂಕು ಪ್ರತಿಯೊಬ್ಬ ಹೋಂಕಿತ 
ವ್ಯಕ್ತಿಯನ್ನು ಗಂಭೀರ ಅನಾರೋಗ್ಯದ ಅಪಾಯಕ್ಕೆ ಒಳಪಡಿಸದಿದ್ದರೂ. 
ಇದು ಸಾಮಾಜಕ ಸಮಸ್ಯೆಯೇ ಆಗಿದೆ. ಸಾಕಷ್ಟು ಜನರು ಏಕಕಾಲದಲ್ಲಿ 


ಸೋಂಕಿಗೆ ಒಳಗಾದರೆ, ತೀವ್ರ ಅನಾರೋಗ್ಯಉಳ್ಳ ಜನರ ಸಣ್ಣ 
ಪ್ರಮಾಣವೂ ಸಹ ಹೆಚ್ಚನ ಸಂಖ್ಯೆಯಲ್ಲದ್ದು ಆಸ್ಪತ್ರೆಗಳನ್ನು ತುಂಬ 
ತುಳುಕಿಸುತ್ತವೆ. 


ದಡಾರ, ಸೀತಾಳ ಸಿಡುಬು (ಅಮ್ಮ) ಮತ್ತು ಗದ್ದಕೆಟ್ಟು 
ಉಂಟುಮಾಡುವ ವೈರಾಣುಗಳೆಲ್ಲವೂ ಮೂಗು ಮತ್ತು ಬಾಯ 
ಮೂಲಕವೇ ದೇಹವನ್ನು ಪ್ರವೇಶಿಸಿದರೂ, ಹಲವು ಬಾರಿ ಅವು ಈ 
ಪ್ರದೇಶಗಳ ಹೊರಗೆ ಸಹ ಹರಡುತ್ತವೆ. ಠ ವೈರಾಣುಗಳು ಜ್ವರ ಮತ್ತು 
ಕೋವಿಡ್‌-19 ಉಂಟುಮಾಡುವ ವೈರಾಣುಗಳಗಿಂತ ಹೆಚ್ಚು 
ಸಾಂಕ್ರಾಮಿಕವಾಗಿವೆ. ಅವು ತುಂಬಾ ಸಾಮಾನ್ಯವಾದ ಕಾರಣ, ಅನೇಕ 
ವಯಸ್ಥರು ಅವುಗಳಗೆ ಒಡ್ಡಿಕೊಂಡು ಪ್ರತಿರೋಧವನ್ನು 
ಬೆಕೆಸಿಕೊಂಡಿದ್ದಾರೆ. ಆದ್ದರಿಂದ ಹೆಚ್ಚಿನ ನೈಜ ಪ್ರಕರಣಗಳು ಮಕ್ಕಳಲ್ಲವೆ. 
ದಡಾರವು ಕಾಲಅಕ ಜ್ರರದಂತೆ ಹಲವು ಬಾರಿ ಸಾವಿಗೂ 
ಕಾರಣವಾಗಬಹುದು, ಆದರೆ, ಸೀತಾಳ ಸಿಡುಬು (ಅಮ್ಮ) ಮತ್ತು 
ಗದ್ದಕಟ್ಟುಗಕು ಅದಕ್ಕಿಂತ ಕಡಿಮೆ ಮಾರಕವಾಗಿರುತ್ತವೆ. 


ನಡುವಿನ ವ್ಯತ್ಯಾಸಗಳಂದಾಗಿ 
ಕಂಡುಬರುತ್ತಿರುವಂತೆ ತೋರುತ್ತದೆ. ಎರಡು 
ವರ್ಗದ ಜನರು ತೀವ್ರ ಅನಾರೋಗ್ಯದ 
ಅಪಾಯವನ್ನು ಹೊಂದಿರುತ್ತಾರೆ. ಇವುಗಕಲ್ಪ 
ಒಂದು ಹೆಚ್ಚಾಗಿ ದೇಹದ ಉರಿಯೂತದ 
ಪ್ರತಿಕ್ರಿಯೆಗಳೂ ಠಗಾಗಲೇ ಇರುವ 
ಬದಲಾವಣಿಗಳ ಅಸ್ತಿತ್ವದೊಂದಿಗೆ 
ತಳುಕುಹಾಕಿಕೊಂಡಂತೆ ತೋರುತ್ತದೆ. ಇವು 
ಸ್ಥೂಲಕಾಯತೆ, ಟಿಪ್‌ ೭ ಡಯಾಬಟಸ್‌, 
ಹೃದ್ರೋಗ, ಅಧಿಕ ರಕ್ತದೊತ್ತಡ. 
ದೀರ್ಷಕಾಲದ ಮುತ್ತಪಿಂಡ ಅಥವಾ 
ಪಿತ್ತಜನಕಾಂಗದ ಕಾಯುಲೆಗಳಲ್ಲ. 
ವಯಸ್ಥಾದವರಲ್ಲ, ಮತ್ತು 

ಈಗಾಗಲೇ ದೀರ್ಷಕಾಲೀನ ಶ್ವಾಸನಾಳ- 
ಸಂಬಂಧಿತ ಕಾಲುಲೆಗಆ೦ದ ಬಳಲುತ್ತಿರುವ 
ಜನರಲ್ಲ ಕಂಡುಬರುತ್ತವೆ. ಇಲ್ಪ್ಲಯ ತನಕ 
ಆಸ್ಪಮಾದಂತಹ ಕಾಲುಲೆಗಳು 
ತೀವ್ರತರನಾದ ಕೋವಿಡ್‌-19 
ಅನಾರೋಗ್ಯಕ್ಕೆ ಈಡುಮಾಡುತ್ತವೆ 
ಎಂಬುದಕ್ಕೆ ಸಾಕಷ್ಟು ಪುರಾವೆಗಅಲ್ಲ. 
ಆದಾಗ್ಯೂ ಕ್ಲಿನಿಕಲ್‌ ಸಂಶೋಧಕರು ಅಂತಹ 
ಸಾಧ್ಯತೆಗಳನ್ನು ಹುಡುಕುತ್ತಿದ್ದಾರೆ. ಎರಡನೇ 
ವರ್ಗವು ಕೀಮೊಥೆರಪಿ ಚಿಕಿತ್ಸೆಯ 
ಅಡಿಯಲ್ಪ್ಲರುವ ಕ್ಯಾನ್ಸರ್‌ ಖೀಡಿತರಂತಹ, 
ದುರ್ಬಲ ರೋಗನಿರೋಧಕ 
ಶಕ್ತಿಯುಳ್ಳವರನ್ನು ಒಳಗೊಂಡಿರುತ್ತದೆ. 


ಎಲ್ಲಾ ರೀತಿಯ ಗುಂಮುಗಳಲ್ಲೂ 
ರೋಗಲಕ್ಷಣಗಳು ಒಂಡೇ ರೀತಿಯಾಗಿ 
ಕಂಡುಬರುತ್ತದೆಯದರೂ. ಲಭ್ಯವಿರುವ 
ಆಧಾರಗಳು ಸಾಮಾನ್ಯವಾಗಿ, ಕೋವಿಡ್‌-19 
ವಯಸ್ಸಾದವರ ಮೇಲೆ ಜೀರುವ 
ಪರಿಣಾಮಕ್ಕಿಂತ, ಮಕ್ಕಳು ಮತ್ತು ಯುವ 
ವಯಸ್ಸ್ಥರಲ್ಲ ಕಡಿಮೆ ತೀವ್ರತೆಯ ಪರಿಣಾಮ 


ಜರುತ್ತದೆ ಎಂದು ಸೂಚಿಸುವಂತೆ 
ತೋರುತ್ತದೆ. (ಮಕ್ಷಳಲ್ಲ ಸ್ವಲ್ಪ ವಿಭಿನ್ನವಾದ 
ಅನಾರೋಗ್ಯದ ಮಾದರಿಯ ಅಪರೂಪದ 
ನಿದರ್ಶನಗಳವೆಯಾದರೂ ಅವು ಇನ್ನೂ 
ಸರಿಯಾಗಿ ಅರ್ಥವಾಗಿಲ್ಲ). ಆದಾಗ್ಯೂ, 


ಇದು 'ಮಕ್ಷಳು ಕಡಿಮೆ ಅಪಾಯದಲ್ತರುತ್ತಾರೆ' 


ಎಂದು ಹೇಳದಂತಲ್ಲ. ಅವರೂ ಕೂಡ 
ಸೋಂಕಗೆ ಒಳಗಾಗುತ್ತಾರೆ. ಅಲ್ಲದೇ ತಮ್ಮ 
ಅನಾರೋಗ್ಯದ ತೀವ್ರತೆಯು ಕಡಿಮೆ 
ಪ್ರಮಾಣದ್ದಾದರೂ, ಮಕ್ಕಳು 
ಬಂಡಿತವಾಗಿಯೂ ತಮ್ಮ ಅಜ್ಞ- 
ಅಜ್ಞಿಯಂತಹ ಹೆಚ್ಚು ಅಪಾಯದಲ್ಲರುವ 
ಇತರ ಜನರಿಗೆ ಸೋಂಕನ್ನು ಹರಡಬಹುದು. 
ಹೆಚ್ಚನ ಪ್ರಮಾಣದ ಸಾರ್ಸ್‌-ಕೋವಿ-2 
ವೈರಾಣುವಿನ ಸೋಂಕುಗಳು 
'ಲಕ್ಷಣರಹಿತವಾಗಿವೆ', ಅಂದರೆ ಯಾವುದೇ 
ಲಕ್ಷಣಗಳಲ್ಲದಂತೆ ಇರುತ್ತವೆ ಎಂಬುದನ್ನು 
ಮನದಟ್ಟುಮಾಡಿಕೊಳ್ಳುವುದು 
ಉಪಯುಕ್ತವೆನಿಸುತ್ತದೆ. ರೋಗಲಕ್ಷಣಗಳನ್ನು 
ಬೆಳೆಸಿಕೊಳ್ಳುವ ಸೋಂಕತರಲ್ಪ ಕೆಮ್ಮು 
ಸಾಮಾನ್ಯವಾಗಿದೆ: ಅಂತಹ ಐದನೇ ಒಂದು 
ಭಾಗದಷ್ಟು ಜನರಲ್ಲ ಮಾತ್ರ ಕೆಮ್ಮಿನ ಲಕ್ಷಣವು 
ಕಾಣಿಸಿಕೊಳ್ಳುವುದಿಲ್ಲ. ನಂತರದ ಸಾಮಾನ್ಯ 
ಲಕ್ಷಣವೆಂದರೆ ಜ್ವರ, ಆದರೂ ಸೋಂಕಿತರಲ್ತ 
ಮೂರನೇ ಒಂದು ಭಾಗದಷ್ಟು ಜನರಲ್ಲ 
ಕಡಿಮೆ ಜ್ವರ ಕಾಣಿಸಿಕೊಳ್ಳುತ್ತದೆ ಅಥವಾ 
ಜ್ವರವೇ ಕಾಣಿಸಿಕೊಳ್ಳುವುದಿಲ್ಲ. ತೀವ್ರ 
ಸ್ಟ್ಷರೂಪದ ಕೋವಿಡ್‌-1೨ನಲ್ಪ ಉಸಿರಾಟದ 
ತೊಂದರೆ ಒಂದು ಸಾಮಾನ್ಯ ಲಕ್ಷಣವಾಗಿದೆ. 
ಪ್ರಯಾಣದ ಚೆಕ್‌ಪೋಸ್ಟ್‌ಗಕಲ್ಲ ಜ್ವರವನ್ನು 
ತಪಾಸಣಿ ಮಾಡುವುದು 
ಉಪಯುಕ್ತವಾಗಿದೆಯಾದರೂ. ಸೋಂಕಿತ 
ವ್ಯಕ್ತಿಯು ರೋಗಲಕ್ಷಣಗಳನ್ನು 
ಬೆಳೆಸಿಕೊಳ್ಳುವ ಕೆಲವು ದಿನಗಳ ಮೊದಲೇ 


ಅವನಿಂದ ವೈರಾಣು ಹರಡುವಿಕೆ 
ಪ್ರಾರಂಭವಾಗಿರುವ ಸಾಧ್ಯತೆಯುರುತ್ತದೆ. 


ಸಾವಿನ ಪ್ರಮಾಣ 

ಸಾಂಕ್ರಾಮಿಕ ರೋಗದ ಸಾವಿನ 
ಪ್ರಮಾಣಗಳಂತಹ ಅಳತೆಗಳಗೆ ನಿಬರವಾದ 
ಸಂಖ್ಯೆಗಳನ್ನು ತಿಆದುಕೊಳ್ಳುವುದು ವಾವು 
ಅದನ್ನು ಹಿಂತಿರುಗಿ ನೋಡಿದಾಗ ಮಾತ್ರ 
ಸಾಧೂ. 'ಸೋಂಕನ ಸಾವಿನ ಪ್ರಮಾಣ" 
ಎಂದು ಕರೆಯಲ್ಲಡುವ ಪ್ರಮಾಣವು ಎಲ್ಲಾ 
ಸೋಂಕಿತ ಜನರನ್ನು ಗಣನೆಗೆ 
ತೆಗೆದುಕೊಂಡು ನಿರ್ಧರಿಸಿದ ಸಾವಿನ 
ಪ್ರಮಾಣವಾಗಿದೆ. ಆದರೆ, ಹೆಚ್ಚಿನ 
ಸಾರ್ಸ್ನ್‌-ಕೋವಿ-2 ಸೋಂಕುಗಳು 
ಲಕ್ಷಣರಹಿತವಾಗಿರುವುದರಿಂದ, [ed 
ಸಂಖ್ಯೇಯನ್ನು ನಿಖರವಾಗಿ ನಿರ್ಧರಿಸುವುದು 
ಅಸಾಧ್ಯ. ಸಮೀಕ್ಷೆಗಳಂದ 'ಒಡ್ಡುವಿಕೆಯ' 
ಕುರಿತು ನಮಗೆ ಹೆಚ್ಚಿನ ಪುರಾವೆಗಳು 
ಬೇಕಾಗುತ್ತವೆ. ಆದರೆ ಅದನ್ನು ಸಂಗ್ರಹಿಸಲು 
ಸಮೀಕ್ಷೆಗಳು ಬಹಕ ಸಮಯ 
ತೆಗೆದುಕೊಳ್ಳುತ್ತವೆ. ಸರಿಸುಮಾರು 2೭-8೫ರ 
ನಡುವೆ ಇರಬಹುದು ಎಂಐ ಬಗ್ಗೆ 
ವ್ಯಾಪಕವಾಗಿ ಚರ್ಚಸಲ್ಲಡುತ್ತಿರುವ "ಕೇಸ್‌ 
ಮರಣ ಪ್ರಮಾಣ' ಸಹ ಅಷ್ಟು ನಿಖರವಾಗಿಲ್ಲ. 
ಈ ಪ್ರಮಾಣವು ಎಲ್ಲಾ ಸೋಂಕಿತ ಮತ್ತು 
ರೋಗಲಕ್ಷಣವುಳ್ಳೆ 'ಕೇಸ್‌'ಗಳನ್ನು ಗಣನೆಗೆ 
ತೆಗೆದುಕೊಂಡ ನಂತರ ಬಂದ ಸಾವಿನ 
ಅನುಪಾತವಾಗಿದೆ. ಆದರೆ ಯಾವ ಮಟ್ಟದ 
ತೀವ್ರತೆಯನ್ನು 'ಕೇಸ್‌' ಎಂದು 
ಕರೆಯಬಹುದು ಎಂಬುದು ಸ್ಥಳದಿಂದ ಸ್ಥಳಕ್ಕೆ 
ಮತ್ತು ಕಾಲದಿಂದ ಕಾಲಕೆ 
ಬದಲಾಗುತ್ತಿರುತ್ತದೆ. ಅದೇನೇ ಇದ್ದರೂ. 
ನಮಗೆ ತಿಆದಿರುವ ಸಂಗತಿಯೆಂದರೆ, ನಾವು 
ಈಗಾಗಲೇ ಮುಖಾಮುಖಯಾಗಿರುವ 


ಐ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 | 35 


ಇತರ ವೈರಾಣುಗಳಾದ ಸಾರ್ಸ್‌ ಕೋವಿ-1 
ಅಥವಾ ಮರ್ಸ್‌ ಕೋವಿ-1 (ಪೆಟ್ಟಗೆ 1 
ನೋಡಿ) ಗಳಂತೆ ಸಾರ್ಸ್‌-ಕೋಪವಿ-2 
ಸೋಂಕು ಅಪಾಯಕಾರಿ ಅಲ್ಲ. ಹಾಗೆ 
ನೋಡಿದರೆ, ಸಾರ್‌್‌-ಕೋವಿ-೭2 ಸೋಂಕನ 
ಮರಣ ಪ್ರಮಾಣದ ಎಲ್ಲಾ ಸರಿಸುಮಾರು 
ಅಂದಾಜು ಮತ್ತು ಊಹೆಗಳು ಈ 
ಸಂಖ್ಯೆಯನ್ನು ಶೇಕಡ ಒಂದಕ್ಕಿಂತ ಕಡಿಮೆ 
ಇರಿಸುತ್ತದೆ. ತೀವ್ರವಾದ ಕೋವಿಡ್‌-1೨ 
ಅನಾರೋಗ್ಯಕ್ಕೆ ತುತ್ತಾಗುವ ನಿಟ್ಟನಲ್ಲ ಹೆಚ್ಚು 
ಅಪಾಯದಲ್ಪರುವ ಜನರ ವರ್ಗಗಳ 
ನಡುವೆಯೂ, ಸೋಂಕಿನ ಸಾವಿನ 
ಪ್ರಮಾಣವು ಅಂತಿಮವಾಗಿ 5% ಮೀರುವ 
ಸಾಧ್ಯತೆಯುಲ್ಲ. 

ಆದಾಗ್ಯೂ, ಒಬ್ಬ ವ್ಯಕ್ತಿಯಲ್ಲ ಅನಾರೋಗ್ಯದ 
ಗತಿ ಹೇಗಿರುತ್ತದೆ ಎಂದು ಸಂಪೂರ್ಣ 
ನಿಖರತೆಯೊಂದಿಗೆ ಊಹಿಸಲು 
ಯಾರಿಂದಲೂ ಸ ಸಾಧ್ಯವಿಲ್ಲ. ನಮ್ಮ ಎಲ್ಲಾ 
ಮಾಹಿತಿಯು ಸ ಸಂಖ್ಯಾಶಾಸ್ತ್ರೀಯವಾಗಿದೆ 
ಮತ್ತು ಸಾಧ್ಯ ತೆಗಳನ್ನು ಆಧರಿಸಿದೆಯೇ ವಿವಃ 
ಖಾತರಿ ನಂದ pS ವೈದ್ಯಕೀಯ 
ಸೌಲಭ್ಯಗಳು ತೀವ್ರ ಅನಾರೋಗ್ಯದಿಂದ 
ಬಳಲುತ್ತಿರುವ ಜನರಲ್ಲ ಬದುಕು ಮತ್ತು 
ಸಾವಿನ ನಡುವಿನ ವ್ಯತ್ಯಾಸ ಸವನ್ನು ತರುತ್ತದೆ. 
ತೀವ್ರವಾದ ಅನಾರೋಗ್ಯವು Sa 
ಉಸಿರಾಟದ ತೊಂದರೆಯೊಂದಿಗೆ 
ವ್ಯಾಪಕವಾದ ಶ್ವಾಸಕೋಶದ 
ಒಳಗೊಳ್ಳುವಿಕೆಯನ್ನು ನಿರೂಪಿಸಿದೆ ಮತ್ತು/ 
ಅಥವಾ ಇತರ ಅಂಗಗಳ ಮೇಲೆಯೂ 


36 | ಐ ವಂಡರ್‌... 


ಪರಿಣಾಮ ಚೀರುತ್ತದೆ. ಅಂತಹ ಹಂತಗಳಲ್ಲಿ. 
ಎಲ್ಲರಿಗೂ ಸರಿಸಮಾನವಾದ ಆರೋಗ್ಯ 
ಸೌಲಭ್ಯಗಳು ಲಭ್ಯವಿದ್ದರೆ, ತೀವ್ರತರವಾದ 
ಅನಾರೋಗ್ಯದಿಂದ ಬಳಲುವ ಕೋವಿಡ್‌-1೨ 
ರೋಗಿಗಳ ಚೇತರಿಕೆಯ ಫಲಅತಾಂಶಗಳು 
ಜಗತ್ತಿನೆಲ್ಲೆಡೆ ಒ೦ದೇ ಆಗಿರುತ್ತದೆ. ಆದರೆ, 
ಜಗತ್ತಿನಾದ್ಯಂತ ಒಂದೇ ತರನಾದ ಆರೋಗ್ಯ 
ಸೌಲಭ್ಯಗಳು ಲಭ್ಯವಿಲ್ಲ ಮತ್ತು ವಾಸ್ತವವಾಗಿ. 
ಒಂಡೇ ಸ್ಥಳದಲ್ಲರುವ ಉಳ್ಳವರು ಮತ್ತು 
ಬಡವರ ನಡುವೆ ಈ ವಿಷಯದಲ್ಲ 

ಸಾಕಷ್ಟು ವ್ಯತ್ಯಾಸಗಳವೆ. 


ಕೊನೆಯ ಮಾತು 

ಈ ಸಂದರ್ಭದಲ್ಲ ಸಾರ್ಸ್‌-ಕೋವಿ-2 
ಸೋಂಕು ವ್ಯಕ್ತಿಗತವಾಗಿ ಹೆಚ್ಚು 
ಅಪಾಯಕಾರಿಯಲ್ಲ ಎಂಬುದನ್ನು 
ನೆನಪಿನಲ್ಲರಿಸಿಕೊಳ್ಳಬೇಕು. ಇನ್ನೊಂದು 
ರೀತಿಯಲ್ಲ ಹೇಳುವುದಾದರೆ, ಸೋಂಕಿಗೆ 
ಒಳಗಾದ ಪ್ರತಿಯೊಬ್ಬ ವ್ಯಕ್ತಿಯು ಸಾವೊಂದೇ 
ದಾರಿ ಎನ್ನುವಂತೆ ತೀವ್ರವಾದ ಅನಾರೋಗ್ಯದ 
ಅಪಾಯವನ್ನು ಹೊಂದಿರುವುದಿಲ್ಲ. 
ಸೋಂಕಿನ ಹರಡುವಿಕೆಯು ಏಕೆ ಒಂದು 
ಸಮಸ್ಯೆಯಾಗಿ ತೋರುತ್ತಿದೆಯೆಂದರೆ, 
ಸಾಕಷ್ಟು ಜನರು ಏಕಕಾಲದಲ್ಲ ಸೋಂಕಿಗೆ 
ಒಳಗಾದರೆ, ತೀವ್ರತರವಾದ ಅನಾರೋಗ್ಯ- 
ಉಳ್ಳ ಜನರ ಸಣ್ಣ ಪ್ರಮಾಣವೂ ಸಹ ಹೆಚ್ಚನ 
ಸಂಖ್ಯೇಯಲ್ಲದ್ದು ಆಸ್ಪತ್ರೆಗಳನ್ನು ತುಂಜ 
ತುಳುಕಸುತ್ತವೆ. ಸಮುದಾಯಗಳಕಲ್ಪನ 
ಪ್ರತ್ಯೇಕ ಪ್ರಕರಣಗಳನ್ನು ತ್ವರಿತವಾಗಿ 


ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಜನವರಿ 2021 


ಗುರುತಿಸುವ ಮೂಲಕ, ಅವರ 
ಸಂಪರ್ಕಗಳನ್ನು ಎಚ್ಚರಿಕೆಯಿಂದ ಮತ್ತು 
ತ್ವರಿತವಾಗಿ ಪತ್ತೆಹಚ್ಚುವ ಮೂಲಕ, 
cessiToeusl ಒಡ್ಡಿಕೊಂಡ 
ವ್ಯಕ್ತಿಗಳಗೆ ಪ್ರತ್ಯೇಕತೆಯ ಸಮಯದಲ 
ಎಲ್ಲಾ ರೀತಿಯ ಬೆಂಬಲವನ್ನು ನೀಡುವ 
ಮೂಲಕ ಮತ್ತು ನಮ್ಮ ಸಾರ್ವಜನಿಕ 
ಆಸ್ಪತ್ರೆಯ ಸಾಮರ್ಥ್ಯವನ್ನು ಹೆಚ್ಚಸುವ 
ಮೂಲಕ ಈ ಹರಡುವಿಕೆಯನ್ನು ಕಡಿಮೆ 
ಮಾಡಬಹುದು. ಸೋಂಕತ/ಸೋಂಕಿಗೆ 
ಒಡ್ಡಿಕೊಂಡ ವ್ಯಕ್ತಿಗಳು ಪ್ರತ್ಯೇಕ ವಾಸವನ್ನು 
ಸಮುದಾಯದ ಒಳಅತಿಗಾಗಿ ಕೈಗೊಳ್ಳುವ 


ಕ್ರಿಯೆಯಾಗಿ ನೋಡಖೇಕಿದೆಯೇ ಹೊರತು 


ಅವರ ಸ್ರಂತ ಕಾಳಜಯ ಉದ್ದೇಶದಿಂದಲ್ಲ. 
ಇದರ ಜೊತೆಗೆ ದೈಹಿಕ ಅಂತರ 
("ಸಾಮಾಜಕ' ಅಂತರವಲ್ಲ!). 
ಮುಖಬಗವಸುಗಳ ಬಳಕೆ ಮತ್ತು ಆಗಾಧ 
ಕೈತೊಳೆಯುವಂತಹ ಹೊಸ ನೀತಿಗಳಗೆ 
ಸಮಾಜದ ಸಾಂಸ್ಕೃತಿಕ ಪ್ಪೀಕೃತಿ ಸಹ 
ದೊರೆಯಬೇಕಿದೆ. ಸ್ಪಷ್ಟವಾಗಿ. ನಾವಿಬ್ಲರೂ. 
ಅಂದರೆ ಸರ್ಕಾರ ಮತ್ತು ಸಮಾಜಗಳೆರಡೂ 
ಈ ವಿಚಾರಗಳ ಎಲ್ಲಾ ಅಲ್ಲದಿದ್ದರೂ 
ಬಹುತೇಕ ವಿಷಯಗಕಲ್ಲ ಶೋಚನೀಯವಾಗಿ 
ವಿಫಲವಾಗುತ್ತಿದ್ದೇವೆ ಮತ್ತು ಸುಖಾಸುಮ್ಮನೆ 
'ಲಾಕ್‌ಡೌನ್‌' ಎಂಬೆಲ್ಲಾ ತಂತ್ರಗಳನ್ನು 
ಮತ್ತು ಶಾಲೆಗಳನ್ನು ಮುಚ್ಚುವಂತಹ ಇನ್ನೂ 
ಹಲವು (ಕೆಟ್ಟ) ಬದಲ ಯೋಜನೆಗಳನ್ನು 
ಬಳಸುತ್ತಿದ್ದೇವೆ. 


ಪ್ರಮುಖ ಅಂಶಗಳು 


ಸಾರ್ಸ್‌-ಕೋವಿ-2 ಗುರಿ ಕೋಶಗಳಗೆ ಬಹಳ ಪರಿಣಾಮಕಾರಿಯಾಗಿ ಅಂಟಕೊಳ್ಳುತ್ತದೆ ಮತ್ತು ಮಾನವ ದೇಹದ 
ಬಹುತೇಕ ಎಲ್ಲಾ ಕೋಶ ಪ್ರಕಾರಗಳಲ್ಲೂ ಬೆಳೆಯುತ್ತದೆ ಎನ್ನುವುದು ನಮಗೆ ಸೋಂಕುಂಟು ಮಾಡುವ ಅದರ 
ಸಾಮರ್ಥ್ಯಕ್ಕೆ ಸಹಕಾರಿಯಾಗುತ್ತದೆ. 

ವೈರಾಣು ದೇಹದೊಳಗೆ ಪ್ರವೇಶಿಸದಂತೆ ತಡೆಯುವುದು (ದೈಹಿಕ ಅಂತರ ಕಾಪಾಡುಕೊಳ್ಳುವಿಕೆ. ಮುಖಗವಸುಗಳ 
ಬಳಕೆ ಮತ್ತು ಆಗಾಗ್ದೆ ಕೈ ತೊಳೆಯುವ ಮೂಲಕ) ಮತ್ತು ಪರಿಣಾಮಕಾರಿಯಾದ ವ್ಯಾಕ್ತಿನೇಷನ್‌ ಮೂಲಕ 
ದೇಹದಲ್ಲ ಮೊದಲೇ ರೋಗನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದು ಸಾರ್ಸ್‌-ಕೋವಿ-೭2 ಸೋಂಕು 
ಉಂಟಾಗದಂತೆ ತಡೆಯುತ್ತದೆ. 

ವ್ಯೈರಾಣುವು ದೇಹದಲ್ಲ ಎಲ್ಲ ತನ್ನ ಅಧಿಪತ್ಯ ಸ್ಥಾಪಿಸುತ್ತದೆ ಮತ್ತು ಅದಕ್ಕೆ ದೇಹದ ಪ್ರತಿಕ್ರಿಯೆಯು ಎಷ್ಟು 
ವ್ಯಾಪಕವಾಗಿರುತ್ತದೆ ಎಂಬುದರ ಆಧಾರದ ಮೇಲೆ ಕೋವಿಡ್‌-19 ಲಕ್ಷಣಗಳು ಮತ್ತು ಚಿಹ್ನೆಗಳು ಬದಲಾಗುತ್ತವೆ. 
ಅನಾರೋಗ್ಯದಲ್ಲನ ಹೆಚ್ಚನ ವ್ಯತ್ಯಾಸಗಳು ವೈರಾಣುವಿಗಿಂತ ಜನರ ನಡುವಿನ ವ್ಯತ್ಯಾಸಗಳಂದಾಗಿ 
ಕಂಡುಬರುತ್ತಿರುವಂತೆ ತೋರುತ್ತದೆ. ದೇಹದ ಉರಿಯೂತದ ಪ್ರತಿಕ್ರಿಯೆಗಕಲ್ಲ ಈಗಾಗಲೇ ಇರುವ ಬದಲಾವಣೆಗಳು 
ಮತ್ತು ದುರ್ಬಲ ರೋಗನಿರೋಧಕ ಶಕ್ತಿಯುಳ್ಳವರು ಹೆಚ್ಚನ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. 

ಲಭ್ಯವಿರುವ ಆಧಾರಗಳು ಕೋವಿಡ್‌-19 ವಯಸ್ಥಾದವರ ಮೇಲೆ ಜರುವ ಪರಿಣಾಮಕ್ಕಿಂತ, ಮಕ್ಕಳು ಮತ್ತು ಯುವ 
ವಯಸ್ಸರಲ್ಲ ಕಡಿಮೆ ತೀವ್ರತೆಯ ಪರಿಣಾಮ ಜೀರುತ್ತದೆ ಎಂದು ಸೂಚಿಸುತ್ತದೆ. ಮಕ್ಕಳು ತಮ್ಮ ಅಜ್ಜ-ಅಜ್ಞಿಯರನ್ನೂ 
ಒಳಗೊಂಡು ಹೆಚ್ಚು ಅಪಾಯದಲ್ಲಿರುವ ಇತರ ಜನರಿಗೆ ಸೋಂಕನ್ನು ಹರಡಬಹುದು. 

ಈ ವಿಶ್ವವ್ಯಾಪಿ ಪಿಡುಗಿನ ಸಾವಿನ ಪ್ರಮಾಣಗಳಂತಹ ಅಳತೆಗಳಗೆ ನಿಖರವಾದ ಸಂಖ್ಯೆಗಳನ್ನು ತಿಆದುಕೊಳ್ಳುವುದು 
ಈ ಹಂತದಲ್ಲ ಕಷ್ಟಸಾಧ್ಯ. ಆದರೆ, ಸೋಂಕಿನ ಸಾವಿನ ಪ್ರಮಾಣವು ತೀವ್ರವಾದ ಕೋವಿಡ್‌-19 ಅನಾರೋಗ್ಯದ 
ಅಪಾಯದಲ್ಲರುವ ಜನರ ವರ್ಗಗಳ ನಡುವೆಯೂ, ಅಂತಿಮವಾಗಿ 5% ಮೀರುವ ಸಾಧ್ಯತೆಯಿಲ್ಲ. 


ಸೂಚನೆ: ಲೇಖನ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಲಾದ ಚಿತ್ರದ ಮೂಲ: https://pixabay.com/illustrations/coronavirus-sars-cov-2-lung-4924022/. 
ಕೃಪೆ: Geralt, Pixabay. License: CC-0. 


ಸತ್ಯಜತ್‌ ರಥ್‌ ಪ್ರಸ್ತುತ ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಸೈನ್ಸ್‌ ಎಜುಕೇಶನ್‌ ಅಂಡ್‌ ರಿಸರ್ಚ್‌ (11S), ಪೂನಾ; ಬ್ರಾನ್ದ್‌ಲೇಷನಲ್‌ ಹೆಲ್‌ ಸೈನ್ಸ್‌ ಅಂಡ್‌ 
ಟೆಕ್ನಾಲಜ ಇನ್ಸಿಟ್ಯೂಟ್‌ (THSTI), ಫರೀದಾಬಾದ್‌ ಮತ್ತು ಕ್ರಿಶ್ಚಿಯನ್‌ ಮೆಡಿಕಲ್‌ ಕಾಲೇಜ್‌ (ಖಲ), ವೆಲ್ಲೂರು, ಭಾರತ, ಇಲ್ಲ ಅಡ್ಡಂಕ್ಸ್‌ ಫ್ಯಾಕಲ್ವ ಆಗಿದ್ದಾರೆ. 


ಇವರು ಈ ಹಿಂದೆ ನ್ಯಾಷನಲ್‌ ಇನ್ಸಿಟ್ಯೂಟ್‌ ಆಫ್‌ ಇಮ್ಯುನಾಲಜ, ನವದೆಹಲ, ಭಾರತ, ಇಲ್ಲ ವಿಜ್ಞಾನಿಯಾಗಿದ್ದರು. 


ಅನುವಾದ: ಜ ನಿವೇದಿತಾ | ಪರಿಶೀಲನೆ: ಚಂದ್ರಿಕಾ ವಿಜಯೇಂದ್ರ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 37 


